4 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು ' 


ಉತ್ತರಿಸುವವರು 


ಕರ್ನಾಟಿಕ ವಿಧಾನ ಪರಿಷತ್ತು 


80(724) 
ಶ್ರೀ. ಮುನಿರಾಜು ಗೌಡ ಪಿ.ಎಂ (ವಿಧಾನ ಸಭೆಯಿಂದ 


ಚುನಾಯಿತರಾದವರು) 


ಮಾನ್ಯ ಗಣಿ ಮತ್ತು ಭೂ ವಿಜ್ಞಾನ, ಮಹಿಳಾ ಮತ್ತು 


ಮಕ್ಕಳ ಅಬಿವೃದ್ದಿ ಹಾಗೂ ವಿಕಲ ಚೇತನರ ಮತ್ತು 
ಹಿರಿಯ ನಾಗರಿಕರ ಸಬಲೀಕರಣ ಸಚಿವರು. 


ಉತ್ತರಿಸಬೇಕಾದ ದಿನಾಂಕ 22-02-2022 

ಪ್ರ. ಪುಶ್ನೆ ಉತ್ತರ 

ಸಂ ' | 

ಅ) | ರಾಜ್ಯಾದ್ಯಂತ ಸರ್ಕಾರದಿಂದ ಹಾಗೂ [ರಾಜ್ಯಾದ್ಯಂತ ಸರ್ಕಾರದಿಂದ ಹಾಗೂ ಸ್ವಯಂ 
ಸ್ವಯಂ ಸೇವಾ ಸಂಸ್ಥೆಗಳಿಂದ | ಸೇವಾ ಸಂಸ್ಥೆಗಳಿಂದ ನಡೆಸಲಾಗುತ್ತಿರುವ ಮಕ್ಕಳ 
ನಡೆಸಲಾಗುತ್ತಿರುವ ಮಕ್ಕಳ ಪಾಲನಾ ಪಾಲನಾ ಕೇಂದ್ರಗಳ ವಿವರ ಕೆಳಕಂಡಂತಿದೆ. 
ಕೇಂದ್ರಗಳ ಸಂಖ್ಯೆ ಎಷ್ಟು; 

- 01 | ಸರ್ಕಾರದಿಂದ 98 
ನಿರ್ವಹಿಸಲಾಗುತ್ತಿರುವ ಮಕ್ಕಳ 
ಪಾಲನಾ ಸಂಸ್ಥೆಗಳು 

02 | ಸರ್ಕಾರದ | 61 
ಸಹಾಯಾನುದಾನದಿಂದ 
ನಡೆಸಲಾಗುತ್ತಿರುವ - ಮಕ್ಕಳ 
ಪಾಲನಾ ಸಂಸ್ಥೆಗಳು 

03 | ಸ್ವಯಂ ಸೇವಾ ಸಂಸ್ಥೆಗಳಿಂದ | 848 
ನಿರ್ದಹಿಸಲಾಗುತ್ತಿರುವ ಮಕ್ಕಳ 
ಪಾಲನಾ ಕೇಂದ್ರಗಳು 

ಒಟ್ಟಿ 1007 
ಆ) 1ಈ ಕೇಂದ್ರಗಳಲ್ಲಿ ಆಶ್ರಯ ಪಡೆದಿರುವ ಈ ಕೇಂದ್ರಗಳಲ್ಲಿ ಪಾಲನೆ ಮತ್ತು ರಕ್ಷಣೆ 
ಮಕ್ಕಳ ಸಂಖ್ಯೆ ಏಷ್ಟು; ಪಡೆಸಿರುವ ಮಕ್ಕಳ ಸಂಖ್ಯೆಗಳ ವಿವರ 


ಕೆಳಗಿನಂತಿವೆ. (ದಿನಾ೦ಕ:16.02,2022ರ ಅಂತ್ಯಕ್ಕೆ) 


01 


ಸರ್ಕಾರಿ ಮಕ್ಕಳ ಪಾಲನಾ 
ಸಂಸ್ಥೆಗಳಲ್ಲಿ ಪಾಲನೆ ಮತ್ತು 


ರಕ್ಷಣೆ ಪಡೆದಿರುವ ಮಕ್ಕಳ 


ಸಂಖ್ಯೆ 


2192 


02 


ಸರ್ಕಾರದ ಅನುದಾನದಿಂದ 
ನಡೆಸಲಾಗುತ್ತಿರುವ ಸಂಸ್ಥೆಗಳಲ್ಲಿ 
ಪಾಲನೆ ಮತ್ತು ರಕ್ಷಣೆ 
ಪಡೆದಿರುವ ಮಕ್ಕಳ ಸಂಖ್ಯೆ 


1031 


03 


ಸ್ವಯಂ ಸೇವಾ ಸಂಸ್ಥೆಗಳಿಂದ 
ನಿರ್ವಹಿಸಲಾಗುತ್ತಿರುವ ಮಕ್ಕಳ 
ಪಾಲನಾ ಕೇಂದ್ರಗಳಲ್ಲಿ ಮಕ್ಕಳ 
ಪಾಲನೆ ಮತ್ತು ರಕ್ಷಣೆ 
ಪಡೆದಿರುವ ಮಕ್ಕಳ ಸಂಖೆ 


14891 


ಒಟ್ಟಿ 


18114 


\ 
ರಾಜ್ಯದಲ್ಲಿನ ಒಟ್ಟು 1007 ಮಕ್ಕಳ ಪಾಲನಾ 


ಸರ್ಕಾರವು ಕೈಗೊಂಡಿರುವ ಕ್ರಮಗಳೇನು? 


ಇ) | ರಾಜ್ಯದಲ್ಲಿ ಇರುವ ಮಕಳ ಪಾಲನಾ 
ಕೇಂದ್ರಗಳ ಪೈಕಿ ಬಹುತೇಕ ಕೇಂದ್ರಗಳಲ್ಲಿ | ಕೇಂದ್ರಗಳ ಪೈಕಿ ಆಪ್ತ ಸಮಾಲೋಚಕರ 584 
ಈಗಾಗಲೇ ಹಲವಾರು ವರ್ಷಗಳಿಂದ ಆಪ್ತ | ಹುದ್ದೆಗಳು ಭರ್ತಿಯಾಗಿದ್ದು, 423 ಕೇಂದ್ರಗಳಲ್ಲಿ 
ಸಮಾಲೋಚಕರುಗಳು ಇಲ್ಲದಿರುವುದು | ಹುದ್ದೆ ಖಾಲಿ ಇರುವುದು ಗಮನಕ್ಕೆ ಬಂದಿರುತ್ತದೆ. 
ಸರ್ಕಾರದ ಗಮನಕೆೆ ಬಂದಿದೆಯೇ; 
ಇದರಲ್ಲಿ ಸರ್ಕಾರ ಹಾಗೂ ಸರ್ಕಾರದ 
ಅನುದಾನದಿಂದ ನಡೆಸಲಾಗುತ್ತಿರುವ 159 ಮಕ್ಕಳ 
ಪಾಲನಾ ಸಂಸ್ಥೆಗಳ ಪೈಕಿ 155 ಸಂಸ್ಥೆಗಳಲ್ಲಿ ಆಪ್ತ 
ಸಮಾಲೋಚಕರ ಹುದ್ದೆಗಳನ್ನು ಹೊರಗುತ್ತಿಗೆ 
ಮೂಲಕ ಭರ್ತಿ ಮಾಡಲಾಗಿದ್ದು, 4 ಹುದ್ಮೆಗಳು 
ಖಾಲಿಯಿರುತ್ತದೆ. 
ಸ್ವಯಂ ಸೇವಾ ಸಂಸ್ಥೆಗಳಿಂದ 
KN | ನಿರ್ವಹಿಸಲಾಗುತ್ತಿರುವ 848 ಮಕ್ಕಳ ಪಾಲನಾ 
- ¥ ಸಂಸ್ಥೆಗಳಲ್ಲಿ ಒಟ್ಟು' 429 . ಹುದ್ದೆಗಳು 
ಭರ್ತಿಯಾಗಿದ್ದು 419 ಹುದೆಗಳು ಖಾಲಿ ಇರುತ್ತದೆ. 
HN py 4 _ 
ಈ) | ಬಂದಿದ್ದಲ್ಲಿ, ಮಕ್ಕಳ "*'ಪಾಲನಾ| ಸರ್ಕಾರಿ ಅನುದಬಾವಿತ ಹಾಗೂ ಖಾಸಗಿ 
ಸೇಂದ್ರಗಳಲ್ಲಿ ಆಪ್ಟ ಸಮಾಲೋಚಕರ | ಸಂಸ್ಥೆಗಳ ಮೂಲಕ ನಿರ್ವಹಿಸಲಾಗುತ್ತಿರುವ 
ಕೊರತೆಯನ್ನು ನಿವಾರಿಸುವ ನಿಟ್ಟಿನಲ್ಲಿ | ಮಕ್ಕಳ ಪಾಲನಾ ಸಂಸ್ಥೆಗಳಲ್ಲಿ ಆಪ್ಪ 


ಸಮಾಲೋಚಕರ ಹುದ್ದೆಯನ್ನು ಭರ್ತಿ ಮಾಡಲು 
ಅಗತ್ಯ ನಿರ್ದೇಶನ ಹಾಗೂ ಸೂಕ್ತ ಮೇಲುಸ್ತುವಾರಿ 
ಕೈಗೊಳ್ಳಲು ಜಿಲ್ಲಾ ಮಕ್ಕಳ ರಕ್ತಣಾಧಿಕಾರಿಗಳಿಗೆ 
ನಿರ್ದೇಶನಾಲಯದಿಂದ ಏರ್ಪಡಿಸಿರುವ 
ಸಭೆಗಳಲ್ಲಿ ತಿಳಿಸಲಾಗಿರುತ್ತದೆ. 


ಇದಲ್ಲದೆ 24X47 ಮಕ್ಕಳಿಗಾಗಿ ಉಚಿತ ಆಪ್ತ 


ಸಮಾಲೋಚನೆ" ಸಂಖ್ಯೆ:1499 ಸೇವೆಯನ್ನು 
ಅಗತ್ಯತೆಗೆ ಅನುಗುಣವಾಗಿ "ಐ ಉಪಯೋಗಿಸಿ 
ಕೊಳ್ಳಲು ಹಾಗೂ ಸಾರ್ವಜನಿಕರ 


ಉಪಯೋಗಕ್ಕಾಗಿಯೂ ಸಹ ವ್ಯಾಪಕ ಪ್ರಚಾರ 
ಕೈಗೊಳ್ಳುವಂತೆ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳಿಗೆ 
ತಿಳಿಸಲಾಗಿರುತ್ತದೆ. 


ಆಪ್ತ ಸಮಾಲೋಚಕರನ್ನು ನೇಮಿಸದ ಮಕ್ಕಳ 
ಪಾಲನಾ ಸಂಸ್ಥೆಗಳನ್ನು ಬಾಲನ್ಯಾಯ ( ಮಕ್ಕಳ 
ಪಾಲನೆ ಮತ್ತು ರಕ್ಷಣೆ) ಕಾಯ್ದೆ-2015ರ ಕಲಂ 41ರ 
ಪ್ರಕಾರ ಕಮವಹಿಸಲಾಗುವುದು. 


ಸಂಖ್ಯೆ: ಮಮ*ಇ 24 ಮಬಾಬ 2022 


L&E 


(ಆಚಾರ್‌ 


ಲಪ್ಪ ಬಸಪ್ಪ) 

ಗಣಿ ಮತ್ತು ಭೂ ವಿಜ್ಞಾನ, ಮಹಿಳಾ ಮತ್ತು ಮಕ್ಕಳ 
ಅಬಿವೃದ್ಧಿ ಹಾಗೂ ವಿಕಲಚೇತನರ ಹಾಗೂ 
ಹಿರಿಯ ನಾಗರಿಕರ ಸಬಲೀಕರಣ ಸಚಿವರು. 


